. ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 86 
ಸದಸ್ಯರ ಹೆಸರು : ಶ್ರೀ ಎಂ.ಎ.ಗೋಪಾಲಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
ಉತ್ತರಿಸಬೇಕಾದ ದಿನಾಂಕ :. 01.02.2021 
ಉತ್ತರಿಸುವವರು : ಅರಣ್ಯ, ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 
ಕ್ರೈಸ ಪಶ್ನೆ ಉತ್ತರ 
ಅ) | ಹಾಸನ ಜಿಲ್ಲೆಯಲ್ಲಿರುವ ಸಾಮಾಜಿಕ್‌ ಅರಣ, ಹಾಸನ ಜಿಲ್ಲೆಯಲ್ಲಿ ಸಾಮಾಜಿಕ" ಆರಣ್ಯ ಪ್ರದೇಶ 
ಪ್ರದೇಶದ ವಿಸ್ತೀರ್ಣವೆಷ್ಟು ಕಳೆದ 3 | ಎಂಬುದಾಗಿ . ಯಾವುದು ಇರುವುದಿಲ್ಲ. ಸಾಮಾಜಿಕ ಅರಣ್ಯ 
ರ್ಷಗಳಲ್ಲಿ ಈ ಪ್ರದೇಶದಲ್ಲಿ ನೆಡಲಾದ | ವಿಭಾಗದಿಂದ. ಅರಣ್ಯೇತರ ಪ್ರದೇಶದಲ್ಲಿ ಒಟ್ಟು 5959.9 ಹೆಕ್ಟೇರ್‌ 
ಸಸಿಗಳ ಸಂಖ್ಯೆ ಎಷ್ಟು ಇವುಗಳಲ್ಲಿ | ಪ್ರದೇಶದಲ್ಲಿ ನೆಡುತೋಪು ನಿರ್ಮಾಣ ಮಾಡಲಾಗಿರುತ್ತದೆ. ಇದರಲ್ಲಿ 


ಬದುಕುಳಿದಿರುವ ಸಸಿಗಳೆಷ್ಟು ಈ ಸಸಿಗಳನ್ನು 
ನೆಡಲು ಮತ್ತು ಇವುಗಳನ್ನು ಸಂರಕ್ಷಿಸಲು 
ತಗುಲಿರುವ ವೆಚ್ಚವೆಷ್ಟ: (ತಾಲ್ಲೂಕುವಾರು 
ಸಂಪೂರ್ಣ ಮಾಹಿತಿ ನೀಡುವುದು) 


ಕಳೆದ ಮೂರು ವರ್ಷಗಳಲ್ಲಿ ಅಂದರೆ 2017-18 ರಿಂದ 2020-21 
ನೇ ಸಾಲಿನವರೆಗೆ ಈ ಕೆಳಕಂಡಂತೆ ನೆಡುತೋಪು ನಿರ್ಮಿಸಲಾಗಿದೆ. 


ವಸೀರ್ಣ ನೆಡಲಾದ'7 `ಬದುಜಿಳಿದ ಪಚ 
ವರ್ಷ ರೆ ಸಸಿಗಳ ಸಸಿಗಳ p 
ಹೆಕ್ಟೇರ್‌ಗಳಲ್ಲಿ | ಷ್ಠ ಸಂಖ್ಯೆ (ರೂ.ಲಕ್ಷಗಳಲ್ಲಿ) 
207-18 7748.5 317800 | 238200 128.866 
708-75 383 15530 584 "264291 
201520 580 748250 | 221661 276.836 
7070-2 7585 73838 | T3836 788322 
ಒಟ್ಟು 3491.5 921736 793801 938.715 
ಮೇಲ್ಕಂಡ ಪ್ರದೇಶದಲ್ಲಿ ನೆಡಲಾದ ಸಸಿಗಳ ಸಂಖ್ಯೆ 


ಬದುಕುಳಿದಿರುವ ಸಸಿಗಳ ಸಂಖ್ಯೆ ಮತ್ತು ಇವುಗಳನ್ನು ಸಂರಕ್ಷಿಸಲು 
ತಗುಲಿರುವ ವೆಚ್ಚದ ತಾಲ್ಲೂಕುವಾರು ವಿವರವನ್ನು ಅನುಬಂಧ-1 
ರಲ್ಲಿ ಒದಗಿಸಿದೆ. . 


ಆ) 


ಸಾಮಾಜಿಕ್‌ ಅರಣ್ಯ ವಿಭಾಗದಿಂದ ನೆಡಲಾದ 
ಸಸಿಗಳನ್ನು ಪೋಷಿಸಲು ಮತ್ತು ಸಂರಕ್ಷಿಸಿ 
ಮರಗಳನ್ನಾಗಿ ಬೆಳೆಸಲು ಇಲಾಖೆಯು 
ವಿಫಲವಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಹಾಗಿದ್ದಲ್ಲಿ, ಸಾಮಾಜಿಕ ಅರಣ್ಯ 
ವಿಭಾಗದಿಂದ ನೆಡಲಾದ ಸಸಿಗಳನ್ನು 
ಪೋಷಿಸಲು ಮತ್ತು ಸಂರಕ್ಷಿಸಲು ಇಲಾಖೆಯು 
ಯಾವ ರೀತಿ ಕ್ರಮ ವಹಿಸಲಾಗುತ್ತಿದೆ. 


| (ಸಂಪೂರ್ಣ ಮಾಹಿತಿ ನೀಡುವುದು) 


ಇಲ್ಲ. ಸಾಮಾಜಿಕ ಅರಣ್ಯ ವಿಭಾಗದಿಂದ" ನೆಡಲಾದ ಸಸಿಗಳನ್ನು 
ಇಲಾಖೆಯ ಮಾರ್ಗಸೂಚಿಯಂತೆ ಮತ್ತು ಅನುಮೋದಿತ 
ಕಾರ್ಯಕ್ರಮದಂತೆ 3 ವರ್ಷಗಳ ಕಾಲ ಸಸಿಗಳನ್ನು / ಗಿಡಗಳನ್ನು 
ಸಂರಕ್ಷಿಸಿ ನಿರ್ವಹಣೆ ಮಾಡಲು ಖತುಮಾನಕ್ಕನುಗುಣವಾಗಿ 
ಕಾಮಗಾರಿಗಳನ್ನು ನಿರ್ವಹಿಸಲಾಗುತ್ತದೆ ಮತ್ತು ನೆಡುತೋಪು 
ಸಂರಕ್ಷಣೆಗಾಗಿ ನೆಡುತೋಪು ಕಾವಲುಗಾರರನ್ನು ಮತ್ತು ಜಾನುವಾರು 
ನಿರೋಧಕ ಕಂದಕ ನಿರ್ಮಿಸಿ, ನೆಟ್ಟ ಗಿಡಗಳನ್ನು ಸಂರಕ್ಷಣೆ ಮಾಡಲು 
ಕ್ರಮಕೈೆಗೊಂಡಿರುತ್ತದೆ. 


ಇ) 


ಹಾಸನ ಜಿಲ್ಲೆಯಲ್ಲಿ ಸಾಮಾಜಿಕ ಅರಣ್ಯ 
ಪ್ರದೇಶದಲ್ಲಿ ಸಸಿಗಳನ್ನು ಬೆಳೆಸಲು 
ಸ್ಲಾಪಿಸಲಾಗಿರುವ ನರ್ಸರಿಗಳ ಸಂಖ್ಯೆ ಎಷ್ಟು 
ಕಳೆದ 5 ವರ್ಷಗಳಲ್ಲಿ ಈ ನರ್ಸರಿಗಳಲ್ಲಿ 
ಬೆಳೆಸಿದ ಸಸಿಗಳೆಷ್ಟು; ಇದಕ್ಕಾಗಿ ತಗುಲಿರುವ 
ವೆಚ್ಚವೆಷ್ಟು? (ನರ್ಸರಿವಾರು ಮಾಹಿತಿ 
ನೀಡುವುದು) 


ಹಾಸನ ಸಾಮಾಜಿಕ ಅರಣ್ಯ ವಿಭಾಗದಲ್ಲಿ ಒಟ್ಟು 7 ವಲಯಗಳಿದ್ದು, 
ವಿಭಾಗದಲ್ಲಿ ಒಟ್ಟು 12 ಸಸ್ಯ ಕ್ಷೇತ್ರಗಳನ್ನು ಹೊಂದಿದ್ದು, ಪ್ರತೀ ವರ್ಷ 
ಇಲಾಖಾ ನೆಡುತೋಪುಗಳಲ್ಲಿ ಸಸಿಗಳನ್ನು ನೆಡಲು ಮತ್ತು 
ಸಾರ್ವಜನಿಕರ ವಿತರಣೆಗಾಗಿ ಸಸಿಗಳನ್ನು ಬೆಳೆಸಲಾಗುತ್ತಿದೆ. 2015- 
16ನೇ * ಸಾಲಿನಿಂದ, 2020-21ನೇ ಸಾಲಿನವರೆಗೆ ವಲಯವಾರು 
ಸಸ್ಯಕ್ಷೇತ, ಬೆಳೆಸಿದ ಸಸಿಗಳ ಸಂಖ್ಯೆ ಮತ್ತು ಸಸಿಗಳನ್ನು ಬೆಳೆಸಲು 
ತಗುಲಿದ ವೆಚ್ಚದ ವಿವರವನ್ನು ಅನುಬಂಧ-2 ರಲ್ಲಿ ಒದಗಿಸಿದೆ, 


ಸಂಖ್ಯೆ: ಅಪಜೀ 06 ಎಫ್‌ಎಎಫ್‌ 2021 


UNO — 
(ಅರವಿಂದ ಲಿಂಬಾವಳಿ) 
ಅರಣ್ಯ, ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


2017-18 2018-19 2019-20 2020-21 
[ 
' ಸಹಿಗಳನ್ನು ೪ನ್ನು ಸಸಿಗಳನ್ನು ಸಸಿಗಳನ್ನು 
3 | ರಿಭಾಗಿ ಕ ನೆಡಲಾದ | ಬದುಳುಳಿದ h ನೆಡಲಾದ ಸಹಿಗಳನ್ನು ನೆಡಲಾದ ಇ ನೆಡಲಾದ 
ಸಂ. ಭ ತಾಲ್ಲೂಕು ವಿಸ್ತೀರ್ಣ ಸಸಿಗಳ ಸಸಿಗಳ ನೆಡಲು ವಿಸ್ತೀರ್ಣ ಸೆಓಿರಳ ಬದುಕುಳಿದ ನೆಡಲು ವಿಸ್ತೀರ್ಣ ಸಸಿಗಳ ಬದುಕುಳಿದ |- ನೆಡಲು ವಿಸ್ತೀರ್ಣ ಸಸಿಗಳ" ನೆಡಲು 
} (ಹೆ.ಗಳಲ್ಲಿ) ತಗುಲಿರುವ | (ಹೆ.ಗಳಲ್ಲಿ) ಸಸಿಗಳ ಸಂಖ್ಯ] ತಗುಲಿರುವ | (ಹೆ.ಗಳಲ್ಲಿ) ಸಹಿಗಳ ಸಂಬೈ[ ತಗುಲಿರುವ | (ಜೆ.ಗಳಲ್ಲಿ) ತಗುಲಿರುವ 
ಸಂಬ್ಯೆ ಸಂಖ್ಯೆ ks ಸಂಖ್ಯೆ ‘ ks ಸಂಖೆ ky ಸಂಬೈೆ 
ವೆಚ್ಚ kd ವೆಟ್ಸೆ kd ವೆಚ್ಚ ವೆಚ್ಚೆ 
[ 2 3 4 5 6 7 8 9 10 11 12 13 14 15 16 7 18 
1 ಹಾಸನ 166 1 36461 27346 699389 70,25 20360 16288 4170658 171.65 31220 28008 2760758 126 35834 2190620 
2 ಬೇಲೂರು 229.5 49053 36790 1160544 4s 1740) 13920 2058219 101 32390 29151 2921456 126 39008 2228789 
— ———— Te g 
| ಅರಕಲಗೂಡು t00 44216 33162 1046098 35.5 9650 7720 4697994 78 19165 17249 2020680) 77 28158 7806760) 
A — 
4 ಸಕಲೇಶಪುರ 146 32416 24312 3258874 8 1895 1516 5198351 49 15065 13559 6264093 45 15628 4077998 
ಹಾಸನ FS - 
§ ಆಲೂರು wi | 21886 16415 1433822 2) 92 - 7220 3987277 82 26550 23895 5279928 39 13960 4775 
6 ಅರಸೀಕೆರೆ 219.5 49194 36896 1456358 46 9600 , 7680 475336 182,25 44540 40086 739320 123 39548 1981250 
7 [ಚನ್ನರಾಯಪಟ್ಟಣ 188 38785 29089 1641232 55 210KK0 1680) 2440353 109.1 34070 30663 5173875 112 33206 2601537 
—— | p 
“|38 ಹೊಳೆನರಸೀಪುರ 206.5 45589 34192 2170352 82.5 3060) 24480 3421973 153.25 43290 38961 2523508 108 35074 | 202500 
ಒಟ್ಟು 1446.50 | 317600 238200 12866669 363 119530 95624 I 26429161 926 246290 221661 27683618 756 238316 | 2689219 


ಅನುಬಂಧ - 2 
i 


§ f ; NESE | 
2015-16 2016-17 ' 2017-18 2018-i9 2019£20 200-21 
bas ವಿಭಾಗ ತಲ್ಲೂಕು ನರ್ಸರಿ ನರ್ಸರಿಗಳ ಸಂಬೈ f f S yl 
ಂಟೆ f ಮ | > _ ಸ್‌ _- 
ಸದ SS ಟ್ಟ ನ ಈಗುಲಿರುಟ ಬೆಚ್ಚ ಹ ತಗುಲಿರುವ ಬೆಜ್ಮಿ ಲ ಫಗುಲಿರುವಿ 'ಕ i | :ವೆಚ್ಚೆ' 
1 ಹಾಲುವಾಗಿಲು k | 38140 Te Te Fe Tae 887229 “1550NK) 7 ECC 150000 70376 0134 
1 ks ಚಿಳ್ಕಡಲೂರು | | 55000 695580 0 0 61782 412924 190K) | 1703430 ಗು 23800 
ಬೇಲೂರು [ಯಗಟಿ | | 50140 1808831 224620 & 2627607 193530 2906078 458000 EST 195000 2286994 
1 ಅರಕಲಗೂಡು [ಗೊರೂರು 1 [ 143140 181030 221720 1885065 195830 -| 3425690 353 4941314 FOSINKY ಅಗ 119375 2079170 
3 ಸಳಲೇಶವುರ [ಬಾಗೆ f 137500 118157 165250 1476075 155780 | 186609 269500 3110298 140500 1421322 98375 245689 § 
§ ನ ಅಲೂರು [ಬೆಳ್ಳೇಕರೆ 1 f 137500 209958 | 189880 1459244 66065 | 1533716 264500 ETT 131000 2085441 98375 287413 
| nes [ನದಲ y f 155140 393342 [46320 286312 78140 152045 ” 46K) f 384496 128000 729584 “611685 
v ಜನಯೂದು f $00) 20284 23400 45788 F0SK) 137541 | 21500) 1797099 of 36500 208046 
ಹ nt a , r f 104000) 1045889 168920 1763048 | 36s 1446310 15000 170460" | 12500 192005 
10 | “woud | «8150 | 486127 0 0, 57060 933183 120000 ; 1022761 £ H 260000 922083 
1 ne t | 0 0 p) 0; 0 0 200000 183504 IO0S0) 
OSS prs | [ 150440 395230 228720 629464 193530 768152 “16800 1541435 ್ಜ 63500 327266 _ 464833 
ಒಟ್ಟು 12 1177140 10249834 1610650 1051878 1291245 14489448 2589000 28695781 \ 1374000 14180336 961894 6247719 


BN 


